ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಹೆದ್ದಾರಿ ಅಭಿವೃದ್ದಿ 
ಶ್ರೀ ಎಸ್‌.ಎಲ್‌. ಭೋಜೀಗೌಡ (ಶಿಕ್ಷಕರ ಕ್ಲೇತ್ರ)- 


177 (1300) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಮಾಜ ಕಲ್ಯಾಣ ಮತ್ತು ಲೋಕೋಪಯೋಗಿ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಜಿಕ್ಕಮಗಳೂರು-ಕಡೂರು ಹೆದ್ದಾರಿಯನ್ನು ಅಭಿವೃದ್ಧಿ ಪಡಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಎಷ್ಟು ಕಿಲೋಮೀಟರ್‌ ಅಬಿವೃದ್ಧಿ ಪಡಿಸಲಾಗುತ್ತಿದೆ ; ಅಂದಾಜಿಸಿರುವ ವೆಚ್ಚ ; 


(~c 


ಈಗಾಗಲೇ ಬಿಡುಗಡೆಯಾಗಿರುವ ಮೊತ್ತ ; ಬಾಕಿ ಮೊತ್ತದ ವಿವರ ಒದಗಿಸುವುದು ; 


(ಇ) ರಸ್ತೆ ಅಭಿವೃದ್ಧಿ ಕೈಗೊಳ್ಳುವ ಸಮಯದಲ್ಲಿ ಬದಿಯಲ್ಲಿದ್ದ ಮರಗಳನ್ನು ಕಡಿದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಈ) ಬಂದಿದ್ದಲ್ಲಿ, ರಸ್ತೆ ಅಭಿವೃದ್ಧಿಗಾಗಿ ಎಷ್ಟು ವಿವಿಧ ಜಾತಿಯ ಮರಗಳನ್ನು ಕಡಿಯಲಾಗಿದೆ ಹಾಗೂ 


ಎಷ್ಟು ಬೆಲೆಗೆ ಮಾರಾಟ ಮಾಡಲಾಗಿದೆ; ಯಾವ ರೀತಿ ಬೆಲೆ ನಿಗಧಿಪಡಿಸಿ ಮಾರಾಟ ಮಾಡಲಾಗಿದೆ; 
(ವಿವರ ಒದಗಿಸುವುದು) 


(ಉ) ರಸ್ತೆ ಅಭಿವೃದ್ಧಿ ನಂತರ ಎಷ್ಟು ಗಿಡಗಳನ್ನು ಹೊಸದಾಗಿ ನೆಡಲಾಗಿದೆ ; ಇದಕ್ಕಾಗಿ ಯಾವ ರೀತಿಯ 
ಕ್ರಮ ವಹಿಸಲಾಗಿದೆ? (ವಿವರ ಒದಗಿಸುವುದು) 


